ಕರ್ನಾಟಕ ವಿಧಾನ ಪರಿಷತ್ತು 


ಹುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 507. 


ಸದಸ್ಯರ ಹೆಸರು : ಶ್ರೀ ಎನ್‌.ಎಸ್‌.ಬೋಸ್‌ರಾಜು 

(ವಿಧಾನಸಭಾ ಸ 
ಉತ್ತರಿಸುವ ದಿನಾಂಕ : ೦೨.೦3.202೦ 
ಉತ್ತರಿಸುವ ಸಚಿವರು + ಮಾಸ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ 


ಉನ್ನತ ಶಿಕ್ಷಣ ಸಚಿವರು 


ಕ್ರ ಪಶ್ನೆ ಉತ್ತರ 
ಸಂ | ' N ್ಥ 
(ಅ) | ರಾಯಷೊರು ನಗರದ ಇರುವ] ರಾಯಷೊರು ನಗರದಾ ಇರುವ ಸರ್ಕಾರ ಇಂಜನಿಯರೆಂಗ್‌ ಕಾಲೇಜು 


ಸರ್ಕಾರಿ ಇಂಜಿನಿಯರಿಂಗ್‌ ಕಟ್ಟಡ. ನಿರ್ಮಾಣದ . ಕಾಮಗಾರಿಗೆ . ೭೨೦1ರ-16ನೇ ಸಾಅನಿಂದ 
ಕಾಲೇಜು ಕಟ್ಟಡ ನಿರ್ಮಾಣದ | ಇಲ್ಲಯವರೆಗೆ ಈ ಕೆಳಕಂಡಂತೆ ಅನುದಾನ ಬಡುಗಡೆ ಮಾಡಲಾಗಿದೆ. 
ಕಾಮಗಾರಿ ಪೂರೈಸಲು ಸರ್ಕಾರ | .'. (ರೊ. ಲಕ್ಷಗಳಲ್ಲ) 
ತೆಗೆದುಕೊಂಡ ಕ್ರಮಗಳೇನು: ಇಲಾಪೆ [ಲಾ 
ಸೆದರಿ ಕಾಮಗಾರಿಗೆ ಬರ್ಚು ಮ ಜಡುಗಡೆ | ಜಡುಗಡೆ 
ಮಾಡಿರುವ ಅನುದಾನ ಎಷ್ಟು; peer I ನನರ 


ಕಾಮಗಾರಿ  ಪೂರ್ಣಗೊಂಡಲ್ಪ 
ಕಾಲೇಜಗೆ: -  ಹೆಸ್ದಾಂತರಿಸಲು | ಪ್ರಸ್ತುತ ಕಾಮಗಾರಿಯು ಮುಕ್ತಾಯಗೊಂಡಿದ್ದು, ನೂತನ ಕ ಟ್ಲಡಕ್ಕೆ 


ಸರ್ಕಾರ  : ತೆಗೆದುಕೊಂಡ ಸಂಸ್ಥೆಯನ್ನು ನ್ಥಳಾಂತರಿಸಿದ್ದು, ತರಗತಿಗಳು ನೂತನ . ಕಟ್ಟಡದಲ್ಲ 
ಕ್ರಮಗಳೇನು; ಕಾರ್ಯನಿರ್ವಹಿಸುತ್ತಿವೆ. ಇತರೆ'' ಅಗತ್ಯ ಕಾಮಗಾರಿಗಳು 
ಪೂರ್ಣಗೊಂಡ ನಂತರ ಶೀಘ್ರದಲ್ಲ ಕಟ್ಟಡವನ್ನು ಹಸ್ತಾಂತರಿಸಿಕೊಳ್ಳಲು 
ಕಮ ವಹಿಸಲಾಗುವುದು. 

(ಆ) |ರಾ ರು el ಸರ್ಕಾರಿ ಪಾಅಟೆಕ್ಸಿಕ್‌, ರಾಯೆಜೊರು ಸಂಸ್ಥೆಗೆ ಪೇ ಕೆಳೆಕೆಂಡೆ| 
ಸರ್ಕಾರಿ ಪಾಅಟೆಕ್ಲಿಕ್‌ | ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ. 
ಕಾಲೇಜನಲ್ಲಿ ಮೂಲ 
ಸೌಕರ್ಯಗಳನು. ಒದಗಿಸಲು 1 ಕೇಂದ್ರ ಸರ್ಕಾರದ ಧನಸಹಾಯ ಯೋಜನೆಯಡಿ ಅಂದಾಜು 
ಸರ್ಕಾರ ತೆಗೆದುಕೊಂಡ ಮೊತ್ತ ರೂ.100.0೦ ಲಕ್ಷಗಳಲ್ಲ ಮಹಿಳಾ ಹಾಫ್ಟೆಲ್‌ ನಿರ್ಮಾಣ. 
ಕ್ರಮಗಳೇನು; ೭. ಎಸ್‌.ಸಿ.ಎಸ್‌.ಪಿ./ಟ.ಎಸ್‌.ಪಿ ಯೋಜನೆಯಡಿ ಅಂದಾಜು 


ಮೊತ್ತ ರೂ.100.೦೦ ಲಕ್ಷಗಳಲ್ಲ ಹಾಸ್ಟೆಲ್‌ ನಿರ್ಮಾಣ. 

ತ. ಸಂಸ್ಥೆಯ ಕಾಂಪೌಂಡ್‌ ಗೋಡೆ ನಿರ್ಮಾಣ, ಸಿಬ್ಬಂದಿಯವರ 
ವಸತಿ ಗೃಹಗಳ ದುರಸ್ತಿ ಕಾಮಗಾರಿ ಹಾಗೂ ಸಂಸ್ಥೆಯ ಕಟ್ಟಡ 

ಮತ್ತು ಪ್ರಿನ್ಸಿಪಾಲರ ವಸತಿ ಗೃಹದಲ್ಪ ದುರಸ್ತಿ ಕಾಮಗಾರಿಗಳಗೆ 
ಒಟ್ಟು ರೂ.57.೨4 ಲಕ್ಷಗಳನ್ನು ಜಡುಗಡೆ ಮಾಡಲಾಗಿದೆ. 

4. 201೨-೭2೦ ನೇ ಸಾಅಗೆ ಎಸ್‌.ಸಿ.ಎಸ್‌.ಪಿ./ಟಿ.ಐಸ್‌.ಪಿ 
ಯೋಜನೆಯಡಿ ಹಾಸ್ಟೆಲ್‌ ಕಟ್ಟಡಲ್ಲ ಹೆಚ್ಚುವರಿ ಕೊಠಡಿ 
ನಿರ್ಮಾಣ ಕಾಮಗಾರಿಗೆ ಅಂದಾಜು ಮೊತ್ತ ರೂ.೨೦.೦೦ 
ಲಕ್ಷಗಳಗೆ ಅನುಮೋದನೆ ನೀಡಿ, ರೂ.67.39 ' ಲಕ್ಷಗಳನ್ನು 
ಜಅಡುಗಡೆ ಮಾಡಲಾಗಿದೆ. 

ರ. ಸರ್ಕಾರದ ಆದೇಶ ಸಂಖ್ಯೆ: ಇಡಿ 7 ಹೆಚ್‌ಪಿಟ. ೭೦೭೦. ದಿ: 
೦4-೦3-2೦2೦ ರಲ್ಲ ವಿವಿಧ ಅಭವೃದ್ಧಿ ಕಾಮಗಾರಿಗಳು 
2೦19-೭೦ನೇ ಸಾಅಗೆ ಅಂದಾಜು ಮೊತ್ತ ರೂ.ರ೦.೦೦ 
ಲಕ್ಷಗಳಲ್ಲ ಕೈಗೊಳ್ಳಲು ಕ್ರಿಯಾ ಯೋಜನೆ 
ಅನುಮೋದನೆಯಾಗಿದೆ. 


ಕರ್‌ ಸರ್ನಾಕಡ ನ್‌ 


ಆಯೋಗ ಯೋಜನೆಯಡಿಯಲ್ಪ 


`ರೊಸಾ' `ಅಡಿಯಣ್ಲ `ರಾಯೆಚೂರು ಜಲ್ಲೆಯೆ``ಸಿದ್ದರಾಮಪುರೆದೆಲ್ಪ” 
ರೂ.12.೦೦ ಕೋಟಗಳ ಅಂದಾಜನಲ್ಲ ಸರ್ಕಾರಿ ಮಾದರಿ ಪದವಿ 
ಕಾಲೇಜನ್ನು ನಿರ್ಮಿಸಲು ಆಡಳತಾತ್ಯಕ ಅನುಮೋದನೆ ನೀಡಿದೆ. 


[೨] 


(Aspirational) 
ಮಹತ್ವಾಕಾಂಕ್ಷೆಯ ಜಲ್ಲೆಯಾಗಿ 
ಗುರುತಿಸಿಕೊಂಡಿರುವ 
ರಾಯಜೊರು ಜಲ್ಲೆಯಲ್ಲ ಶಿಕ್ಷಣ 
ಉತ್ತೇಜಸಲು ಸರ್ಕಾರ 
| ತೆಗೆದುಕೊಂಡ ಕ್ರಮಗಳೇನು; 

ರಾಯಚೊರು ಇಲ್ವೆ 
ಇಲ್ಲಯವರೆವಿಗೂ ಸಿಕ್ಕಿರುವ 
ಸೌಕರ್ಯಗಳಕೇನು: ಈ 
ಯೋಜನೆಯಿಂದ 


| ಜಡುಗಡೆಯಾದ ಅನುದಾನ 


ಎಷ್ಟು? 


ಮೇಲಅನಂತೆ 


ಕಡತ ಸಂಖ್ಯೆ: ಇಡಿ 3೦ ಹೆಚ್‌ನಿಡ 2೦2೦ 


(ಡಾ: ಅಚ್ಚ ನಾರಾಯಣ ಪಿ.ಎನ್‌) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಉನ್ನತ ಶಿಕ್ಷಣ ಸಚಿವರು 


